ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 16ನೇ ಮಾರ್ಜ್‌, 2020 


ಆರೋಗ್ಯ ಭವನಕ್ಕೆ ಇಲಾಖೆಗಳನ್ನು ಸ್ಲಳಾಂತರಿಸುವ ಕುರಿತು 
ಶ್ರೀ ಪ್ರಾಣೇಶ್‌ ಎಂ.ಕೆ (ಸ್ಠಳೀಯ ಸಂಸ್ಥೆಗಳ ಕೇತು - 


985 (1039) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ 
ಸಜಿ ವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ: 


(ಅ) ಸಾರ್ವಜನಿಕರ ಅನುಕೂಲಕ್ಕಾಗಿ ಬೆಂಗಳೂರಿನ ಆರೋಗ್ಯ ಇಲಾಖೆಯ ಎಲ್ಲಾ ಕಛೇರಿಗಳನ್ನು 
ಮಾಗಡಿ ರಸ್ಲೆಯಲ್ಲಿರುವ "ಆರೋಗ್ಯ ಭವನ'ಕ್ಕೆ ಸ್ಥಳಾಂತರಿಸಲು ಸರ್ಕಾರಕ್ಕೆ ಇರುವ ಅಡೆತಡೆಗಳೇನು; 
ಈ ಕುರಿತು ಸರ್ಕಾರ ಕೈಗೊಂಡ ಕ್ರಮಗಳೇನು; 


(ಆ) ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದಲ್ಲಿ ಸೇವೆ ಸಲ್ಲಿಸುತ್ತಿರುವ ಪ್ರತಿ 
ಒಬ್ಬ ವಿಷಯ ನಿರ್ವಾಹಕರಲ್ಲಿ ವಿಲೇವಾರಿಗೆ ಬಾಕಿ ಇರುವ ಕಡತಗಳ ಸಂಪೂರ್ಣ ವಿವರ 
ಒದಗಿಸುವುದು; 


(ಇ) ಆರೋಗ್ಯ ಇಲಾಖೆಯ ಆಹಾರ ಸುರಕ್ಷತಾ ವಿಭಾಗದಲ್ಲಿ ಕಳೆದ ಮೂರು ವರ್ಷಗಳಿಂದ ನಿಗದಿತ 
ಐದಕ್ಕಿಂತ ಕಡಿಮೆ ಸ್ಯಾಂಪಲ್‌ಸ್‌ಗಳನ್ನು ತೆಗೆದು ಕಳಪೆ ಸಾಧನೆ ತೋರಿರುವ ಆಹಾರ 
ಸುರಕ್ಷತಾಧಿಕಾರಿಗಳು/ಅಂಕಿತಾಧಿಕಾರಿಗಳ ವಿವರ ಒದಗಿಸುವುದು; ಸದರಿಯವರ ವಿರುದ್ದ ಕೈಗೊಂಡ 
ಕ್ರಮಗಳೇನು; ವಿಭಾಗದಲ್ಲಿ ವಿಲೇವಾರಿಗೆ ಬಾಕಿ ಇರುವ ಕಡತಗಳ ಸಂಪೂರ್ಣ ವಿವರ ನೀಡುವುದು; 


(ಈ) ಆಹಾರ ಸುರಕ್ಷತಾ ವಿಭಾಗಕ್ಕೆ ಸಂಬಂಧಿಸಿದಂತೆ ಯಾವ ಯಾವ ಘನ ನ್ಯಾಯಾಲಯಗಳಲ್ಲಿ ಯಾವ 
ಯಾವ ಕೇಸುಗಳು ಮೊಕದ್ದಮೆಗಳು ವಿಚಾರಣೆಗೆ ಬಾಕಿ ಇವೆ; ಈ ಬಗ್ಗೆ ಸರ್ಕಾರ ಯಾವ ಕ್ರಮಗಳನ್ನು 
ತೆಗೆದುಕೊಂಡಿದೆ; (ಸಂಪೂರ್ಣ ವಿವರ ಒದಗಿಸುವುದು) 


(ಉ) ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಆಹಾರ ಸುರಕ್ಷತಾಧಿಕಾರಿಗಳನ್ನು ಆಹಾರ ಸುರಕ್ಷತಾ 
ವಿಭಾಗದಲ್ಲಿಯೇ ವಿಲೀನಗೊಳಿಸಲು ಇರುವ ತೊಂದರೆ ಏನು; ಹಾಗಿದ್ದಲ್ಲಿ, ಈ ಬಗ್ಗೆ ಯಾವಾಗ ಆದೇಶ 
ಹೊರಡಿಸಲಾಗುವುದು ; (ವಿವರ ನೀಡುವುದು) ಈ ವಿಭಾಗದಲ್ಲಿ ಅಮಾನತ್ತುಗೊಂಡಿರುವ ಶಿಸ್ತುಕ್ರಮ 
ಎದುರಿಸುತ್ತಿರುವವರ ವಿವರ ನೀಡುವುದು; ಅಮಾನತ್ತುಗೊಂಡಿರುವವರನ್ನು ಪುನಃ ಇದೇ ವಿಭಾಗಕ್ಕೆ 
ನೇಮಕ ಮಾಡಿಕೊಳ್ಳಲು ಸರ್ಕಾರಕ್ಕೆ ಇರುವ ತೊಂದರೆ ಏನು? (ವಿವರ ನೀಡುವುದು) 


